ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸುವವರು 


521 (580) 

ಶ್ರೀ ಎನ್‌. ರವಿಕುಮಾರ್‌ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 

21.02.2022 

ಅರಣ್ಯ ಹಾಗೂ ಆಹಾರ, ನಾಗರೀಕ ಸರಬರಾಜು ಮತ್ತು 
ಗ್ರಾಹಕರ ವ್ಯವಹಾರಗಳ ಸಚಿವರು 


ಪ್ರಶ್ನೆ 


ಉತ್ತರ 


ನವ ಮಂಗಳೂರು . ಬಂದರಿನ 
ವಿರ್ವಸಿತರಿಗೆ ಆಶ್ರಯ ಕಲ್ಪಿಸುವ 
ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ 
ಕೃಷ್ನಾಪುರ ಮತ್ತು ಕಾಟಿಪಳ್ಗ 
ಗ್ರಾಮವನ್ನು ಗುರುತಿಸಿರುವುದು 
ಸರ್ಕಾರದ ಗಮನಕ್ಕೆ : ಬಂದಿದೆಯೇ: 
ವಸತಿ "ಪ್ರದೇಶದ ಮರದ 
ಮಿಲ್ಲುಗಳನ್ನು ನಡೆಸಲು 
ನಿಯಮಾನುಸಾರ ಅನುಮತಿ 
ಇಲ್ಲವೆಂದಾದಲ್ಲಿ ಈ ನಿರ್ವಸಿತರಿಗಾಗಿ 
ಇರುವ ಗ್ರಾಮದಲ್ಲಿ ಮರದ 
ಮಿಲ್ಲುಗಳನ್ನು ಸ್ಥಾಪಿಸಲು ಯಾವ 
ನಿಯಮದ 

ಅನುಮತಿಸಲಾಗಿದೆ; 


ಅನ್ವಯ 


ನವ ಮಂಗಳೂರು ಬಂದರಿನ ನಿರ್ವಸಿತರಿಗೆ ಆಶ್ರಯ 
ಕಲ್ಪಿಸುವ ವಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ 
ಕೃಷ್ಣಾಪುರ ಮತ್ತು ಕಾಟಿಪಳ್ಳ ಗ್ರಾಮವನ್ನು 
ಗುರುತಿಸಿರುವ ಬಗ್ಗೆ ಮಂಗಳೂರು ಅರಣ್ಯ ವಿಭಾಗದಲ್ಲಿ 
ಯಾವುದೇ ದಾಖಲೆಗಳಿರುವುದಿಲ್ಲ. 


ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷ್ಣಾಪುರ ಮತ್ತು ಕಾಟಿಪಳ್ಳ 
ಗ್ರಾಮದಲ್ಲಿ 4 ಮರದ ಮಿಲ್ಲುಗಳಿರುತ್ತವೆ. 


1. ಮೆಕಾಳಿಕಾಂಬ ಫರ್ನಿಚರ್ಸ್‌ ವರ್ಕ್‌, ಕೃಷ್ಣಾಪುರ, 

ಕಾಟಿಪಳ್ಳ ಇದು1989-90ರಲ್ಲಿ ಸ್ಥಾಪಸಗೊಂಡಿರುತ್ತದೆ. 

ಮೆ॥ಆಶಾವುಡ್‌ ವರ್ಕ್‌, ಇಂಡಸ್ಟೀಸ್‌, ಕೃಷ್ಣಾಪುರ, 

ಕಾಟಿಪಳ್ಳ ಇದು 1985-86ರಲ್ಲಿ ಸ್ಥಾಪನೆಗೊಂಡಿರುತ್ತದೆ. 

ಮೆ|ಕಾಳಿಕಾಂಬ ವುಡ್‌ ಇಂಡಸ್ಟ್ರೀಸ್‌ & ಫರ್ನಿಚರ್ಸ್‌, 
5ನೇಬ್ಲಾಕ್‌, ಕೃಷ್ಣಾಪುರ, ಕಾಟಿಪಳ್ಮ ಇದು 2002-03ರಲ್ಲಿ 
ಸ್ಥಾಪನೆಗೊಂಡಿರುತ್ತದೆ. 

4. ಮೆ ಎಸ್ಸಿ ಟಿಂಬರ್ನ್‌ & ವುಡ್‌ ಇಂಡಸ್ಟ್ರೀಸ್‌, ಕಾಟಿಪಳ್ಳ 
ಇದು'2000-01ರಲ್ಲಿಸ್ಥಾಪನೆಗೊಂಡಿರುತ್ತದೆ. 


ಸದರಿ ಮಿಲ್ಲುಗಳು 20 ರಿಂದ 35 ವರ್ಷಗಳ ಹಿಂದೆ 
ಸ್ಥಾಪನೆಯಾದ ಮಿಲ್ಲುಗಳಾಗಿದ್ದು ಸದರಿ ಪುದೇಶವು 
ಮಂಗಳೂರು ಮಹಾನಗರ. ಪಾಲಿಕೆಯ ಉದ್ದಿಮೆ 
ಲೈಸೆನ್ಸ್‌ ಹಾಗೂ ಅರಣ್ಯ ಇಲಾಖೆಯ ಪರವಾನಿಗೆ 
|ಪಡಥು ಕಾರ್ಯ ನಿರ್ವಹಿಸುತ್ತಿರುತ್ತವೆ. 


ಅ) 


ಈ ವಸತಿ ಪ್ರದೇಶವು ಕಾಯ್ಕಿದಿಸಿದ 
ಅರಣ್ಯ ಪ್ರದೇಶದಿಂದ ಅಥವಾ 
ಸಂರಕ್ಷಿತ ಅರಣ್ಯ ಪ್ರದೇಶದಿಂದ 
ಎಷ್ಟು ಕಿ.ಮೀ ದೂರದಲ್ಲಿದೆ; ಈ 
ಪ್ರದೇಶದ 108ಿ.ಮಿೀ 
ವ್ಯಾಪ್ತಿಯಲ್ಲಿರುವ, ಕಾಯ್ದಿರಿಸಿದ 
ಅರಣ್ಯ ಪ್ರದೇಶ ಅಥವಾ ಸಂರಕ್ಷಿತ 
ಅರಣ್ಯ ಪ್ರದೇಶದ: ಹೆಸರಿನೊಂದಿಗೆ 
ಮಾಹಿತಿ ನೀಡುವುದು; 


ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷ್ಣಾಪುರ ಮತ್ತು ಕಾಟಿಪಳ್ಳ 
ಗ್ರಾಮವು ಮಂಗಳೂರು ಮಹಾನಗರ ಪಾಲಿಕ 
ವ್ಯಾಪ್ತಿಯಲ್ಲಿ ಬರುತ್ತದೆ. ಸದರಿ ವಸತಿ ಪ್ರದೇಶವು 
ಕಲ್ಲಮುಡ್ಕೂರು ಮೀಸಲು ಅರಣ್ಯ ದಿಂದ 13.38 ಕಿ.ಮಿ | 
ದೂರದಲ್ಲಿರುತ್ತದೆ. 


ಇ) | ಕೃಷ್ಣಾಪುರ 5ನೇ ಬ್ಲಾಕಿನಲ್ಲಿರುವ ಆಶಾ | ಕೃಷ್ನಾಪುರ ನವೇ ಬ್ಲಾಕಿನಬಿರುವ ಆಶಾ ಮರದ ಮಿಲ್ಲು, 
ಮರದ ಮಿಲ್ಲು ರಸ್ತೆಯ ಇಕ್ಕೆಲಗಳಲ್ಲಿ | ರಸ್ತೆಯ ಇಕ್ಕೆಲಗಳಲ್ಲಿ ಮರದ ದಿಮ್ಸಿಗಳನ್ನು ರಾಶಿ ರಾಶಿ 
ಮರದ ದಿಮ್ಮಿಗಳನ್ನು ರಾಶಿ ರಾಶಿ| ಹಾಕುವ ಬಗ್ಗೆ ಸಾರ್ವಜನಿಕರಿಂದ ಮತ್ತು ವಾಹನ 
ಹಾಕುವ ಮೂಲಕ ಸಾರ್ವಜನಿಕರಿಗೆ | ಚಾಲಕರಿಂದ ಯಾವುದೇ ದೂರರ್ಜಿಗಳು ವಿಭಾಗ 

| ಮತ್ತು ವಾಹನ ಚಾಲಕರಿಗೆ |! ಕಛೇರಿಯಲ್ಲಿ ಸ್ಟೀಕೃತಿಯಾಗಿರುವುದಿಲ್ಲ. ಸಾಮಿಲ್‌ 
ತೊಂದರೆಯುಂಟು ಮಾಲೀಕರು ಎಫ್‌ಎಸಿ ಸಮೂಸೆ 43 ಮತ್ತು 1ರಲ್ಲಿ 
ಮಾಡುತ್ತಿರುವುದು ಸರ್ಕಾರದ | ಸಲ್ಲಿಸುವ ನಾಟಾ ವಿವರಗಳ ಆಧಾರದ ಮೇಲೆ 
ಗಮನಕ್ಕೆ ಬಂದಿದಯೆೇ ಈ ಕುರಿತು ಸಂಬಂಧಪಟ್ಟ ಶಾಖಾ ಉಪ ವಲಯ ಅರಣ್ಯಾಧಿಕಾರಿ- 
ಸರ್ಕಾರ ಕೈಗೊಂಡ ಕ್ರಮಗಳೇನು; ಕಂ-ಮೋಜಣಿದಾರರು ತಿಂಗಳಿಗೊಮ್ಮೆ ಸಾಮಿಲ್ಲನ್ನು 
: ಪರಿಶೀಲನೆ ಮಾಡುತ್ತಾರೆ ಹಾಗೂ ಸಾಮಿಲ್‌ ಲೈಸೆನ್ಸ್‌ 
ನವಿಣಳರಣದ ಸಮಯದಲ್ಲಿ ವಲಯ 
ಅರಣ್ಯಾಧಿಕಾರಿಯವರು ಸಂಬಂಧಪಟ್ಟ ಶಾಖಾ ಉಪ 
ವಲಯ ಅರಣ್ಯಾಧಿಕಾರಿ-ಕ೦-ಮೋಜಣಿದಾರರೊಂದಿಗೆ 

ಸಾಮಿಲ್ಲನ್ನು ಪರಿಶೀಲನೆ ಮಾಡುತ್ತಾರೆ. 

ಈ) | ಕಳೆದ ಮೂರು ವರ್ಷಗಳಲ್ಲಿ ಈ ಸಾಮಿಲ್‌ ಮಾಲೀಕರು ಎಫ್‌ಎಸಿ ನಮೂನೆ 4 ಮತ್ತು 
ಮರದ ಮಿಲ್ಲಿಗೆ ತಪಾಸಣೆಗಾಗಿ | 44ರಲ್ಲಿ ಸಲ್ಲಿಸುವ ನಾಟಾ ವಿವರಗಳ ಆಧಾರದ ಮೇಲೆ 
ಹೋದ ಅಧಿಕಾರಿ ಸಿಬ್ಬಂದಿಗಳು | ಸಂಬಂಧಪಟ್ಟಿ ಶಾಖಾ ಉಪ ವಲಯ ಅರಣ್ಯಾಧಿಕಾರಿ- 
“ಯಾರು ಎಷ್ಟು ಬಾರಿ ಈ ಮರದ | ಕಂ-ಮೋಜಣಿದಾರರು ತಿಂಗಳಿಗೊಮ್ಮೆ ಸಾಮಿಲ್ಲನ್ನು. 
ಮಿಲ್ಲಿಸನ ತಪಾಸಣೆ ನಡಸಲಾಗಿದೆ | ಪರಿಶೀಲನೆ ಮಾಡುತ್ತಾರೆ ಹಾಗೂ ಸಾಮಿಲ್‌ ಲೈಸೆನ್ಸ್‌ 
ಅರಣ್ಯ ಅಧಿಕಾರಿಗಳು ಪ್ರತಿ ಬಾರಿಯ | ನವೀಕರಣದ ಸಮಯದಲ್ಲಿ ವಲಯ 
ತಪಾಸಣೆ ಸಮಯದಲ್ಲಿ ಎಷ್ಟು | ಅರಣ್ಯಾಧಿಕಾರಿಯವರು ಸಂಬಂಧಪಟ್ಟಿ ಶಾಖಾ ಉಪ 
ಮೊತ್ತವನ್ನು ಅಂಚವನ್ನಾಗಿ | ವಲಯ ಅರಣ್ಯಾಧಿಕಾರಿ-ಕ೦ಂ-ಮೋಜಣಿದಾರರೊಂದಿಗೆ 
ತೆಗೆದುಕೊಳ್ಳುತ್ತಾರೆ? (ವಿವರ | ಸಾಮಿಲ್ಲನ್ನು ಪರಿಶೀಲನೆ ಮಾಡುತ್ತಾರೆ. ಅರಣ್ಯ 
ನೀಡುವುದು) ಅಧಿಕಾರಿಗಳು ಮರದ ಮಿಲ್ಲಿನ ತಪಾಸಣೆ ನಡೆಸುವ 

ಸಮಯದಲ್ಲಿ ಲಂಚವನ್ನು ತೆಗೆದುಕೊಳ್ಳುತ್ತಾರೆ ಎಂಬ 
ಬಗ್ಗೆ ಯಾವುದೇ ದೂರುಗಳು ಸಾರ್ವಜವಿಕರಿಂದ 
ಸ್ವೀಕೃತಿಯಾಗಿರುವುದಿಲ್ಲ. 

ಸಂಖ್ಯೆ: ಅಪಜೀ 05 ಎಫ್‌ಡಿಪಿ 2022 


ss 
ಅರಣ್ಯ ಹಾಗೂ ಅಹಾಲ್ರ ನಾಗರಿ ರನನ 
ಮತ್ತು ಗ್ರಾಹಕರ್‌ಪೌವಹಾರಗಳ ಸಚಿವರು 


